ಶೈಕ್ಷಣಿಕ ವಿಷಯಗಳ ಜೊತೆ ಪರಿಸರ ಜಾಗೃತಿಯ ಸಂಯೋಜನೆ 


ಸಲ್ಫೆ ಸೆಲ್ಪಂ ಮತ್ತು ಶಂಕರ್‌ ಕೆ. 


'ವಾಲಂಟರಿ ಟೀಚರ್ಸ್‌ ಘೋರಮ್‌ (TF) 1ನೇ ಸಭೆಯಲ್ಲ 
ಪುದುಚೆರಿಯ ವಿವಿಧ ಪ್ರಾಥಮಿಕ ಶಾಲೆಗಳ ಶಿಕ್ಷಕರು ಮತ್ತು 
ಪುದುಚೆರಿಯ ಅಜಂ ಪ್ರೇಮ್‌ಜ ಫೌಂಡೇಷನ್‌ನ ಸಂಪನ್ಯ್ಕೂಲ 
ವ್ಯಕ್ತಿಗಳ ಒಂದು ಗುಂಪು ಸೇರಿ ತಮಿಳುನಾಡಿನ 
ಪಠ್ಯಪುಸ್ತಕಗಳನ್ನು ವಿಶ್ಲೇಷಣೆ ಮಾಡಿದೆವು. ಈ ಚರ್ಚೆಯಲ್ಲ 
ನಾವು. ತಮಿಳನ ನಾಲ್ಲು ಮತ್ತು ಐದನೇ ತರಗತಿಯ 
ಪಠ್ಯಪುಸ್ತಕಗಳು ನೀರು. ಜೀಜಗಳು. ಮೊಳಕೆಯೊಡೆಯುವಿಕೆ. 
ಮರಗಳು ಮತ್ತು ನಿಸರ್ಗದೊಡಗಿನ ಆಹ್ಲಾದ ಮುಂತಾದ 
ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳ ಸುತ್ತವೇ 
ಹೆಣೆದಿರುವುದನ್ನು ಗಮಸಿಸಿದೆವು. ಇದನ್ನು ಗಮನಿಸಿದ ನಾವು 
ನಮ್ಮ ವಿಶ್ಲೇಷಣಿಯನ್ನು ಪರಿಸರ ವಿಜ್ಞಾನ, ಇಂದ್ದಿಷ್‌ ಮತ್ತು 
ಗಣಿತ ಈ ಮುಂತಾದ ಪಠ್ಯಪುಸ್ತಕಗಳಗೂ ವಿಸ್ತರಿಸಿದೆವು. 
ಹಾಗೂ ಪಾಠಗಳು ಮತ್ತು ವಿಷಯಗಳನ್ನು ವಿಂಗಡಿಸಿದೆವು. 
ವಾವು ಪ್ರಕೃತಿ. ಜೀವನೋಪಾಯ, ಆರೋಗ್ಯ ಇವುಗಳಗೆ 
ಸಂಬಂಧಿಸಿದ ಪಾಠಗಳನ್ನು ಮತ್ತು ಕಲಅಕೆಗಳ ಪರಿಣಾಮಗಳನ್ನು 
ಹಾಗು ಭಾಷಾ ಕೌಶಲಗಳು ಮತ್ತು ಪರಿಸರ ಜಾಗೃತಿಯ ಸುತ್ತ 
ನಡೆಸಬಹುದಾದ ಕಲಕಾ ಚಟುವಟಕೆಗಳನ್ನು ಆರಿಸಿಕೊಂಡೆವು. 
ಬೋಧನೆ-ಕಅಕೆಯು ಅನುಭವಾತ್ಮಕ ಕಲಕೆ (Experiential 
|ೀarning). ಪರಿಸರ ಪ್ರಜ್ಞೆ ಮತ್ತು ಬಹುಭಾಷಾ ಪದ್ಧತಿ 
ಇವುಗಳನ್ನು ಒಳಗೊಳ್ಳುವಂತೆ ನಾವು ಪಾಠಗಳ ಬಗ್ಗೆ ಚರ್ಚಿಸಿ 
ಪಾಠಯೋಜನೆ (son pans) ಗಳನ್ನು ರಚಿಸಿದೆವು. 


ಯೋಜನೆ ಮತ್ತುಗಮನ 


ಪಾಠಗಳನ್ನು ಮರುರೂಪಿಸುವುದು 


ಸಾಂಪ್ರದಾಯಕವಾಗಿ ಶಿಕ್ಷಕರು ಪಠ್ಯಪುಸ್ತಕದಲ್ಲರುವಂತೆಯೇ 
ಅನುಕ್ರಮವಾಗಿ ಪಾಠ ಮಾಡುತ್ತಾರೆ. ಇಲ್ಲ ನಾವು ಪರಿಸರಕ್ಕೆ 
ಸಂಬಂಧಿಸಿದ ಪಾಠಗಳನ್ನೆಲ್ಲ ಒಗ್ಗೂಡಿಸಿ, ಮೊಳಕೆ- 
ಯೊಡೆಯುವಿಕೆ, ಸಸಿಗಳನ್ನು ನೆಡುವಿಕೆ. ನೀರಿನ ಆಕರಗಳು. 
ಪ್ರಕೃತಿ ಸೌಂದರ್ಯವನ್ನು ಆಸ್ತಾದಿಸುವುದು ಮತ್ತು ಪ್ರಕೃತಿ 
ಹಾಗೂ ಕೃಷಿಯ ಬಗೆಗಿರುವ ಗಾದೆಗಳು / ನಾಣ್ಣುಡಿಗಳು... ಈ 
ರೀತಿಯಲ್ಲ ಮರು ಸಂಘಟಸಿಕೊಂಡೆವು. 


ತರಗತಿಯ ಚಟುವಟಕೆಗಳನ್ನು ವಿನ್ಯಾಸಗೊಳಸುವುದು. ನಾವು 
ಆ ಸ್ಥಳಕ್ಕೆ ಅಥವಾ ಆ ಶಾಲೆಗೆ ವಿಶಿಷ್ಠವಾಗಿರುವಂತೆ ಕೆಲವು 
ಬೀಜಗಳ ಮೊಳಕೆಯೊಡೆಯುವಿಕೆ ಮತ್ತು ಇತರ ವಿಷಯಗಳನ್ನು 
ವಿನ್ಯಾಸಗೊಳಸಿದೆವು. ಶಿಕ್ಷಕರು ಅವರ ಆಸಕ್ತಿ, ಲಭ್ಯವಿರುವ 
ಸಂಪನ್ಮ್ಕೂಲಗಳಗೆ ಅನುಗುಣವಾಗಿ ಇವುಗಳನ್ನು ಆಯ್ದೆ 


ಇ 
5 
BR 


ಮಾಡಿಕೊಳ್ಳಬಹುದಿತ್ತು. ಉದಾಹರಣೆಗೆ ತಾಳೆ ಮರದ ಪಾಠ 
ಬಂದಾಗ ನಾಲ್ಗ್ಲನೆಯ ತರಗತಿಯ ಮಕ್ಕಳು ಮತ್ತು ತಮ್ಮ ತರಗತಿ 
ಶಿಕ್ಷಕರ ಜೊತೆ ತಾಕಿ ಮರವನ್ನು ನೋಡಿ ಬಂದರು. 
ಜೀವನೋಪಾಯಕ್ಕಾಗಿ ತಾಕೆ ಮರವನ್ನು ಅವಲಂಜಸಿರುವ., 
ತಾಳೆ ಮರ ಹತುವವರ ಬಳ ಅವರು ಮಾತನಾಡಿದರು. ತಾಳೆ 
ಮರದಿಂದ ತಯಾರಿಸಿದ ಕರಕುಶಲ ಮೇಳಕ್ಕೆ ಹೋಗಿ ತಾಜೆ 
ಮರದ ವಿವಿಧ ಭಾಗಗಳನ್ನು ನೋಡಿದರು ಮತ್ತು ಅದರ 
ಖಾದ್ಯಗಳನ್ನು ಸವಿದರು. 


ಪಾಠ ಮತ್ತು ವಿಷಯಗಳ ಸಂಯೋಜನೆ 


ಪುದುಚೆರಿಯ ಹೆಚ್ಚಿನ ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳು. 
ಒಬ್ಬರೇ ಶಿಕ್ಷಕರು ಎಲ್ಲಾ ವಿಷಯಗಳನ್ನು ಕಲಅಸುತ್ತಾರಾದ್ದರಿಂದ 
ಬಹು ಸುಲಭವಾಗಿ ಅವರು ಬೇರೆ ವಿಷಯಗಳ ಜೊತೆಗೆ ಪರಿಸರ 
ಜಾಗೃತಿಯನ್ನು ಸಂಯೋಜಸಲು ಸಾಧ್ಯವಾಯುತು. ಇದೇ ರೀತಿ 
ತಮಿಳು ಮತ್ತು ಇಂದ್ದಿಷ್‌ ಎರಡೂ ಭಾಷೆಗಳನ್ನು ಕಅಸುವ 
ಶಿಕ್ಷಕರಿಗೆ ಅವುಗಳ ಸಂಯೋಜನೆಯೂ ಸುಲಭವಾಲತು. 
ಆದ್ದರಿಂದ ತರಗತಿಗಳಲ್ಲ ಎರಡು ಭಾಷಾಜ್ಞಾನವನ್ನು 
ಏಕಕಾಲದಲ್ಲ ಪಡೆದುಕೊಳ್ಳಲು ಈ ಸಂಯೋಜನೆಯಿಂದ 
ಸಾಧ್ಯವಾಲಯುತು. 


ಶಿಕ್ಷಣದ ಗುರಿ ಮತ್ತು ಮೌಲ್ಯಗಳ ಒಳಗೊಳ್ಳುವಿಕೆ 


ಶಿಕ್ಷಣದ ಉದ್ದೇಶದ ಕುರಿತಾದ ತರಗತಿಯ ಚರ್ಚೆಗಾಗಿ ನಾವು 
ಇತರರ ಭಾವನೆಗಳಗೆ ಮತ್ತು ಯೋಗಕ್ಷೇಮಕ್ಕೆ ಬೆಲೆ ಕೊಡುವ 
ವಿಷಯವನ್ನು ಆಯ್ದುಕೊಂಡೆವು. ನಾವು ಪ್ರಕೃತಿ, ಮಣ್ಣು. ನೀರು. 
ಗಾಆಯ ಬಧ್ಣೆ ಸೂಕ್ಷ್ಯ ಸಂವೇದನೆ ಹೊಂದಿದ್ದೇವೆಯೇ? ಈ ಕಡೆ 
ಗಮನಹರಿಸುತ್ತಿದ್ದೇವೆಯೇ? ನಮ್ಮ ಜೊತೆಗೆ ಬದುಕುತ್ತಿರುವ 
ಇತರ ಜೀವಜಂತುಗಳ ಬಗೆಗೂ ವಾವು 
ಸಂವೇದನಾಶೀಲರಾಗಿದ್ದೇವೆಯೇ?ಎಂಬ ಪ್ರಶ್ನೆಗಳನ್ನು ಕೇಳಲು 
ಆರಿಸಿಕೊಂಡಿದ್ದೆವು. 


ಬಹುಭಾಷಾ ಕಲಕೆಗಿರುವ ಅವಕಾಶಗಳು 


ಹೆಚ್ಚನ ಶಿಕ್ಷಕರು ತರಗತಿಯಲ್ಲಯ ಚಟುವಟಕೆಗಳು ಮತ್ತು 
ಅನುಭವಗಳನ್ನು ಹೇಳಕೊಳ್ಳುವಾಗ ಮತ್ತು ಅಭ್ಯಾಸಗಳನ್ನು 
ಮಾಡಿಸುವಾಗ ಇಂದ್ದಿಷ್‌ ಮತ್ತು ತಮಿಳು ಈ ಎರಡೂ 
ಭಾಷೆಗಳನ್ನು ಉಪಯೋಗಿಸುತ್ತಿದ್ದರು. 


A 5] 


60 


ತರಗತಿ ಯೋಜನೆಗಳು ಮತ್ತು ಚಟುವಟಿಕೆಗಳು 


ದೈನಂದಿನ ಚಟುವಟಕೆಗಳಲ್ಪ ಪರಿಸರ ಸಂಬಂಧೀ 
ವಿಷಯಗಳನ್ನು. ಸಮಾಜದ ಜೊತೆ ಬೆರೆಯುವಂತೆ ಮತ್ತು 
ಸಂವಹನ ಮಾಡುವಂತೆ, ಆ ಅನುಭವಗಳನ್ನು ಬರೆಯುವ, 
ಹಿದುವ ಚಟುವಟಕೆಗಳಾಗಿ ಅಭವೃದ್ಧಿಪಡಿಸುವಂತೆ, ಮಕ್ಕಳು 
ನಿಸರ್ಗವನ್ನು ಆಸ್ತಾದಿಸುವಂತೆ ಮಕ್ಕಳಗೆ ನೆರವಾಗಲು 
ಚಟುವಟಕೆಗಳನ್ನು ಸಂಯೋಜಸಲಾಯುತು. ಹೀಗೆ 
ಜೋಡಿಸಿದ ಪಾಠಗಳು ಹಾಡುವುದು, ಪರಿಸರದೊಂದಿಗೆ ಕ್ಷೇತ್ರ 
ಕಾರ್ಯ ಮತ್ತು ಪ್ರಾಥಮಿಕ ಭಾಷಾ ಸಂಬಂಧಿತ 
ಚಟುವಟಕೆಗಳನ್ನು ಒಳಗೊಂಡಿದ್ದವು. 


ಹಾಗೆಯೇ ಮಕ್ಷಳು. ಮನೆಯಲ್ಲ ಗಿಡಗಳನ್ನು ನೆಡುವುದು. ಒತ್ತನೆ 
ಬೀಜಗಳ ಪಾತಿ/ಮಡಿ ತಯಾರಿಸುವುದು, ಸಮುದಾಯದಿಂದ 
ವಿವಿಧ ಮಾಹಿತಿ ಸಂಗ್ರಹಿಸುವುದು, ವಿವಿಧ ಕ್ಷೇತ್ರಗಳಗೆ ಭೇಟ 
ನೀಡುವುದು, ನೀರಿನ ತಾಣಗಳು, ತಾಳೆ ಮರದ ವಿವಿಧ 
ಕಲಾಕೃತಿಗಳನ್ನು ವೀಕ್ಷಿಸುವುದು ಮುಂತಾದ ಚಟುವಟಕೆಗಳಲ್ಲ 
ಹ್ರತಂತ್ರವಾಗಿ ತೊಡಗಿಕೊಂಡರು. 


ಪಾಠ 1: ಮುಳ್ಯಿಪಾರಿ ಉತ್ಸವ 


ಸಸಿಮಡಿಗಳ, ಪೈರಿನ ಪಾತಿಗಳ ಸುತ್ತ ಜಾನಪದ ಹಾಡು ಮತ್ತು 
ನೃತ್ಯ ಮಾಡುವ ಮುಳ್ಯಿಪಾರಿ (ಬೀಜ ಐಅತ್ತುವ) 
ಉತ್ಸವದೊಂದಿಗೆ ಶೈಕ್ಷಣಿಕ ವರ್ಷವು ಪ್ರಾರಂಭವಾಯುತು. 
ಜೀಜ ಬತ್ತುವ ಪ್ರಕ್ರಿಯೆ ಕುರಿತ ಸಂವಾದ - ಜತ್ತನೆ ಜೀಜವನ್ನು 
ಸಿದ್ಧಪಡಿಸುವುದು, ಬೀಜ ಬತ್ತುವ ಹಬ್ಬ ಮತ್ತು ಇಡೀ 


ಕಾರ್ಯಕ್ರಮ ಹೇಗೆ ಆಯೋಜಸಲ್ಲಡುತ್ತದೆ ಎಂಬುದು 


ಚಿತ್ರ 1: 4 ನೇ ತರಗತಿಯ ತಮಿಳು ಪಠ್ಯಪುಸ್ತಕದ ಮುಳ್ಳೆಪಾರಿ ಕುರಿತ ಪಾಠ 


fr) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


4 


ತರಗತಿಯಲ್ಲ ಮೊದಲಾಲುತು. ಜನರಿಂದ ಈ ಕುರಿತು ಮಾಹಿತಿ 
ಸಂದ್ರಹಿಸಲು ಮಕ್ಕಳನ್ನು ವಿವಿಧ ಗುಂಪುಗಳಾಗಿ 
ವಿಂಗಡಿಸಲಾಲಯುತು. ಎಲ್ಲ ಚಟುವಟಕೆಗಳಲ್ಲಯೂ ಅದರಲ್ಲೂ 
ಮುಖ್ಯವಾಗಿ ಮೊಳಕೆಯೊಡೆಯುವಿಕೆಗೆ ಸಂಬಂಧಿಸಿದ 
ಚಟುವಟಕೆಗಳಲ್ಲ ಮಕಕೆಲ್ಲರೂ ತೊಡಗಿಕೊಂಡರು. 
ಮೊಳಕೆಯೊಡೆದ ಸಸಿಯು ಹೇಗೆ ಬೆಳೆಯುತ್ತಿದೆ ಎಂಬುದರ 
ಕುರಿತು ಮಾತನಾಡುವುದು, ವರದಿ ನೀಡುವುದು ಮಕ್ಕಳ 
ದಿನನಿತ್ಯದ ಕಾರ್ಯಕ್ರಮವಾಯುತು. 


ಬೀಜಗಳಗೆ ಮಡಿಗಳನ್ನು ಸಿದ್ಧಪಡಿಸುವುದು, ಬೀಜಗಳ 
ಪ್ರಭೇದಗಳನ್ನು ಗುರುತಿಸುವುದು. ಮೊಳಕೆಯೊಡೆದು ಬಂದ 
ಸಸಿಗಳನ್ನು ಸಂಗ್ರಹಿಸುವುದು ಇವೇ ಮುಂತಾದ 
ಚಟುವಟಕೆಗಳ ಇಡೀ ತರಗತಿಯು ಭಾಗಿಯಾಗಿರುತ್ತಿತ್ತು. 
ಮಕ್ಷಳ ದೈನಂದಿನ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ 
ಚಟುವಟಕೆಗಳನ್ನು ಕುರಿತು ತಿಃಆಯುವುದು. ಹಿದುವುದು. 
ಚರ್ಜಿಸುವುದು, ಮಾಹಿತಿ ಸಂಗ್ರಹಿಸುವುದು ಇವೆಲ್ಲವೂ ಮಕ್ಕಳಗೆ 
ಸಂತೋಷ ಕೊಡುತ್ತಿತ್ತು. ಮಕ್ಷಳ ಸುತ್ತಮುತ್ತಲಅನ 
ಸಮುದಾಯವು ಈ ಚಟುವಟಕೆಗಳಲ್ಲ ಭಾಗಿಯಾಗಿತ್ತು. ಮಕ್ಕಳು 
ಮನೆಗಳಲ್ಲ ಜೀಜ ಜತ್ತುವುದೇ ಮುಂತಾದ ಕೆಲವು ಕೆಲಸಗಳನ್ನು 
ಸ್ವತಂತ್ರವಾಗಿ ಮಾಡತೊಡಗಿದರು. ಈ ಎಲ್ಲ ಚಟುವಟಕೆಗಳಗೆ 
ಸಂಬಂಧಿಸಿದ ಸಂವಾದಗಳು ಇತರ ಹಲವು ಶಾಲಾ ವಿಷಯಗಳ 
ಮೂಲಕವೂ ಮಕ್ಕಳ ಅನೇಕ ಹೊಸ ವಿಚಾರಗಳನ್ನು 
ಮೂಡಿಸುವುದರಲ್ಲ ಸಹಾಯಕವಾದವು. ಮಕ್ನಳು ತಾವು ಅರಿತ 
ವಿಷಯಗಳನ್ನು ಹಂಚಿಕೊಳ್ಳಲು ಮತ್ತು ಅರಿತಿರದ ಹೊಸ 
ವಿಷಯಗಳನ್ನು ಕಅಯಲು ಸದಾ ಉತ್ಸುಕರಾಗಿರುತ್ತಿದ್ದರು. 


ಪಾಠ 2: ತಾಜೆ ಮರ 


ಶಿಕ್ಷಕರು ತಾಳೆ ಮರದ ಪಾಠದಿಂದ ಆಯ್ದ ಶಬ್ದಗಳನ್ನು 
ಬೋರ್ಡ್‌ ಮೇಲೆ ಬರೆದು, ಮೊದಲು ತಾವು ಜೋರಾಗಿ ಓದಿ, 
ನಂತರ ಮಕ್ಷಳಂದ ಹಓದಿಸಿದರು. ಅವು ತಾಳೆ ಮರ, ಬೀಸಣಿಕೆ, 
ಎಲೆಗಳು. ಪಕ್ಷಿಗಳು. ಪಕ್ಷಿಯ ಗೂಡು ಮತ್ತು ಬುಟ್ಟ ಇವೇ 
ಮುಂತಾದ ತಮಿಳು ಭಾಷೆಯ ಪದಗಳನ್ನು ಒಳಗೊಂಡಿದ್ದವು. 
ಈ ಪದಗಳನ್ನು ಉಪಯೋಗಿಸಿ ವಿದ್ಯಾರ್ಥಿಗಳು ವಾಕ್ಯಗಳನ್ನು 
ರಚಿಸಿದರು ಮತ್ತು ಈ ಪದಗಳು ಹೇಗೆ ತಾಳೆ ಮರದ ಜೊತೆಗೆ 
ಬೆಸೆದುಕೊಂಡಿವೆ ಎಂಬುದನ್ನು ತಿಃಸುವಂತೆ ಕೇಳಲಾಯುತು. 
ಉದಾಹರಣೆಗೆ, ಮರದ ಯಾವ ಭಾಗವನ್ನು ತಾಳೆಗರಿ ಎಂದು 
ಕರೆಯುತ್ತಾರೆ? ಇತ್ಯಾದಿ. 


ಚರ್ಚೆಯು ಮುಂದೆ ಮರದ ಮತ್ತು ಗಿಡದ (ಇವಿಎಸ್‌ ಅನ್ನು 
ಒಳಗೊಳಸಿ) ಭಾಗಗಳತ್ತ ಹೊರಳತು. ಈಗ ಮಕ್ಕಳು ತಾಳೆಗರಿ 
ಮತ್ತು ತಾಳೆ ಹಣ್ಣುಗಳನ್ನು ತೋರಿಸ- ಬಲ್ಲವರಾಗಿದ್ದರಿಂದ 
ಮರದ ಉಳದ ಭಾಗಗಳು ಹೇಗೆ ಕಾಣುತ್ತವಿ ಎಂಬುದು 
ಮುಂದಿನ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿ ಇದನ್ನು ವಿವರಿಸುತ್ತಿದ್ದಂತೆ, 
ಇನ್ನೊಬ್ಬ ವಿದ್ಯಾರ್ಥಿ ಬೋರ್ಡಿನ ಮೇಲೆ ಮರದ ಚಿತ್ರವನ್ನು 
ಬಡಿಸಿದ. ಮಕ್ಕಳನ್ನು ತಾಕೆಯ ಹಣ್ಣು ಮತ್ತು ಎಳೆಯ ಕಾಯು 
ಕುರಿತು ಮಾತನಾಡುವಂತೆ ಹೇಳಲಾಯುತು. ಕೆಲ ಮಕ್ಕಳು ಈ 
ಎರಡರ ಬಗೆಗೆ ಗೊಂದಲಕ್ಕೊಳಗಾದ್ದರಿಂದ ಅವರಿಗೆ ಕಳತ 
ತಾಳೆಯ ಹಣ್ಣು ಮತ್ತು ಎಳೆಯ ಕಾಯಿಯ ಪ್ರತ್ಯೇಕ ಚಿತ್ರಗಳನ್ನು 
ತೋರಿಸಲಾಯುತು. ಈ ಚಿತ್ರಗಳನ್ನು ನೋಡಿದ ಮಕ್ಷಳು 
ವ್ಯತ್ಯಾಸಗಳನ್ನು ಗುರುತಿಸಬಲ್ಲವರಾದರು. 


ವಿದ್ಯಾರ್ಥಿಗಳಲ್ಲೊಬ್ಬ ತಾಳೆಯ ಚಿಪ್ಪನ್ನು ಉಪಯೋಗಿಸಿ 
ಮಾಡಿದ ಆಟಕೆಯೊಂದನ್ನು ಪ್ರದರ್ಶಿಸಿ ಅದನ್ನು ಮಾಡುವುದು 
ಹೇಗೆ ಎಂಬುದನ್ನೂ ವಿವರಿಸಿದ. ಶಿಕ್ಷಕರು ಒಂದು 'ತಾಜೆ 
ಕಮ್ಮಟ'ವನ್ನು ಆಯೋಜಸಿ ಅಲ್ಲ ಮಕ್ಕಳ೦ದ ತಾಳೆಯ ಗರಿಯಲ್ಲ 
ಬೀಸಣಿಕೆ, ಕೈಗಡಿಯಾರ (ವಾಚು), ಗಿಆ, ಕರೀಟ, ಗುಬ್ಬಚ್ಚಿ 
ಮುಂತಾದ ವಸ್ತುಗಳನ್ನು ಮಾಡಿಸಿದರು. ಮಕ್ಕಳು ಈ 
ಕಾರ್ಯದಲ್ಲ ಉತ್ಸಾಹದಿಂದ ಪಾಲ್ಗೊಂಡರು. ಅವರಿಗೆ ಸಣ್ಣ 
ಕೈಚೀಲ, ಬುಟ್ದ. ಟೊಪ್ಪಿ ಮತ್ತು ಜೀಸಣಿಕೆ ಮುಂತಾದ 


ತಾಳೆಗರಿಂದ ಮಾಡಿದ ಇನ್ನುಳದ ವಸ್ತುಗಳನ್ನು 
ತೋರಿಸಲಾಯುತು. ಅವನ್ನೆಲ್ಲ ನೋಡುತ್ತ ಮಕ್ಕಳು ತಮ್ಮ 
ತಮ್ಮಲ್ಲೇ ಅವುಗಳನ್ನು ಹೆಣೆಯುವ ವಿಧಾನವನ್ನು 
ಚರ್ಜಸುತ್ತಿದ್ದರು. 


ಬೇರೆ ಪಾಠಗಳು ಮತ್ತು ಕಲಿಕೆಗಳು 


ಇದೇ ರೀತಿಯಲ್ಲ ಕೃಷಿ ಮತ್ತು ಪ್ರಕೃತಿಯ ಮೇಲಅನ 
ನಾಣ್ಣುಡಿಗಳದ್ದ ಪಾಠದಲ್ಲ ಮಕ್ಕಳು ನಾಣ್ಣುಡಿಗಳನ್ನು ಸಂಗ್ರಹಿಸಿ 
ಆ ಕುರಿತು ಚರ್ಚಿಸಿದರು. ಅವರು ಆ ನಾಣ್ಣುಡಿಗಳ 
ವಿವರಣೆಗಳುಳ್ಳ ತ್ತಿ ಚಿತ್ರ ಕೂಡ ತಯಾರಿಸಿದರು. ನೀರಿನ 
ಆಕರಗಳ ಕುರಿತ ಪಾಠಕ್ಷಾಗಿ ಮಕ್ಕಳು ನೀರಿನ ವಿವಿಧ ಆಕರಗಳ 
ಪಟ್ಟ ಮಾಡಿ ಅವುಗಳನ್ನು ಸಂದರ್ಶಿಸಿ, ಗಮನಿಸಿ 
ದಾಖಲಸಿಕೊಂಡರು. ಇದರಿಂದ ಅವರಿಗೆ ನೀರಿನ ಉಪಯೋಗ 
ಮತ್ತು ಬಳಕೆಯ ಕುರಿತು ಅರಿವುಂಬಾಯುತು. 


'ನಿಸರ್ಣವನ್ನು ಆಸ್ವಾದಿಸುವ' ಪಾಠದ ಸಂದರ್ಭದಲ್ಲ ನಾವು 
ನೀರಿನ ಸೆಲೆಯೊಂದಕ್ಕೆ ಭೇಟ ನೀಡಿ. ಮಕ್ಕಳಗೆ ಅವರ ಕಲ್ಪನಾ 
ಶಕ್ತಿಯನ್ನು ವಿಸ್ತರಿಸಿ, ನಸುಕಿನ ಜಾವದಲ್ಲ ಆ ಸ್ಥಳ ಹೇಗೆ 
ಕಾಣುತ್ತದೆ? ಎಂದು ಬರೆಯಲು ಮತ್ತು ಚಿತ್ರ ಜಡಿಸಲು 


ಹೇಳದ್ದರಿಂದ ಆ ಜಾಗದಲ್ಲ ಅವರು ಇನ್ನೂ ಹೆಚ್ಚು 
ಖಬುಷಿಪಡುವಂತಾಲುತು. ಇದನ್ನು ಮತ್ತಷ್ಟು 
ಆನಂದದಾಯಕವಾಗಿಸಲು ನಾವು ನಸುಕ8ನ ಜಾವದ 


ವಾತಾವರಣದ ಅನುಭವವನ್ನು ಹಂಚಿಕೊಳ್ಳುವುದು ಮತ್ತು 
ಪ್ರಕೃತಿಯನ್ನು ಕುರಿತಾದ ಕೆಲವು ಹಾಡುಗಳು ಮತ್ತು ಕಥೆಗಳನ್ನು 
ಓದುವುದನ್ನು ಇದರಲ್ಲ ಸೇರಿಸಿದೆವು. ಭಾರತಿ ದಾಸನ್‌ ಅವರು 
ಪ್ರಕೃತಿಯ ಮೇಲೆ ಬರೆದ ಹಾಡುಗಳನ್ನು ಮತ್ತು ಕಪಿ 
ಭಾರತೀಯಾರ್‌ ಅವರು ನೀರು. ಗಾಳ ಮತ್ತು ಸೂರ್ಯನ 
ಮೇಲೆ ಬರೆದ ಕವನಗಳನ್ನು ಮಕ್ಕಅಂ೦ದ ಹಿದಿಸಿದೆವು. ಹೀಗೆ ನಮ್ಮ 
ಕಅಕಾ ವಿಧಾನದಲ್ಲ ಕಲೆ ಮತ್ತು ಹಾಡು, ನೃತ್ಯ, ಜನಪ್ರಿಯ 
ನಾಣ್ಣುಡಿಗಳ ಇತ್ತಿ ಚಿತ್ರಗಳು. ಆಹಾರದ ಪ್ರದರ್ಶನ ಇವೇ 
ಮುಂತಾದ ಕಲಾತ್ಮಕ ವಿಷಯಗಳು ಸೇರಿದ್ದವು. 


ಈ ಚಟುವಟಕೆಗಳೊಂದಿಗೆ, ಗಣಿತ ಪರಿಕಲ್ಪನೆಗಳು - 
ಮರಗಳನ್ನು ಮತ್ತು ಮೊಳಕೆಗಳನ್ನು ಎಣಿಸುವುದು, ಮರಗಳನ್ನು 
ಅಳತೆ ಮಾಡುವುದು ಮತ್ತು ಅವುಗಳ ಎತ್ತರವನ್ನು. ಹಾಗೆಯೇ 
ಮರವು ಆವರಿಸಿಕೊಂಡಿರುವ ಕ್ಷೇತ್ರದ ವಿಸ್ತೀರ್ಣದ ಅಂದಾಜು 
ಮಾಡುವುದು- ಮುಂತಾದವು ಸೇರಿದ್ದವು. ವಿದ್ಯಾರ್ಥಿಗಳ 
ಕಲಕೆಯನ್ನು ಬಾತ್ರಿಪಡಿಸಲು ಭಾಷಾ ಕೌಶಲಗಳು ಮತ್ತು ಗಣಿತ 
ಪರಿಕಲ್ಪನೆಗಳು ಇವಿಎಸ್‌ ಜೊತೆ ಬೆರೆತುಕೊಂಡಿದ್ದವು. ಮಕ್ಕಳ 
ಜೊತೆ ಸೇರಿ ಪ್ರಕೃತಿಗೆ ಸಂಬಂಧಿಸಿದ ಚಟುವಟಕೆಯ ವಿವಿಧ 
ಬಗೆಯ ಕಾರ್ಯಹಾಳೆಗಳನ್ನು ಸಿದ್ಧಪಡಿಸಿದೆವು. ವಾವು 5ನೇ 
ತರಗತಿಯ ಇವಿಎಸ್‌ ಕಾರ್ಯಹಾಳೆಗಳನ್ನು 4ನೇ ತರಗತಿಯಲ್ಲ 
ಬಳಸಿದೆವು. 


ಚಿತ್ರ 2: ಪ್ರಕೃತಿ ಸಂಚಾರಕ್ಕೆ ಹೋಗಿ ಬಂದ ನಂತರ ಮಕ್ಕಳು ಬಿಡಿಸಿದ ಚಿತ್ರಗಳು 


62 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ಚಿತ್ರ 4: ಮಣ್ಣಿನಿಂದ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಪ್ರಾಣಿಗಳ ಕಲಾಕೃತಿಗಳು 


64 


ಸಾರಾಂಶ ಅರ್ಥಮಾಡಿಕೊಳ್ಳಲು ಸಹಾಯವಾಯುತು. ತರಗತಿಯ ಶಿಕ್ಷಕರು 
ಭಾಷೆ- ಪರಿಸರ ವಿಜ್ಞಾನದ ಪಾಠಗಳನ್ನು ಮತ್ತು ತಮಿಳು- 


ಭಾಷಾ ಕಲಅಕೆಯಲ್ಲ ಪರಿಸರದ ವಿಷಯಗಳನ್ನು  ಬಂಗ್ಲೀಷ್‌ ಪಾಠಗಳನ್ನು ಮಿಶ್ರ ಮಾಡಿ ಕಠಸಲು ಶಕ್ತರಾಡರು. 
ಸಂಯೋಜಸುವ ಕಲ್ಪನೆಯು, ದಿನನಿತ್ಯದ ಜೀವನದ ಘಟನೆಗಳ ಫರಸರಪಕ್ರಿ ನ ಹೆಚಸುವಲ ನಾವು ಪರಿಸರ ಆಧಾರಿತ 
Ro pd [se 


ಸಹಾಯದೊಂದಿಗೆ ತಿಆದ ವಿಷಯಗಳಂ೦ಂದ ತಿಆಯದ ಒಂದುಗೂಡಿಪಿ ಕಲನಿದಾಗ. ತರಗತಿಯಲನ ಅಭ್ಯಾಸವೂ 
ಅನುಭವಾತ್ಯಕ ಶಿಕ್ಷಣವನ್ನು ಪಡೆಯುತ್ತಾ, ಹೆಚ್ಚು ಸ್ಪಷ್ಟವಾಗಿ  ಸ್ರರಣಾಮಕಾರಿಯಾಲುತು. 


ಕೊನೆಟಿಪ್ಪಣಿಗಳು 

1 ಪ್ರಯಂಸೇವಾ ಶಿಕ್ಷಕರ ವೇದಿಕೆಗಳು (Voluntary Teacher Forums -VTF) ಬಹು ಮಾದರಿ ಮಾರ್ಗವಾಗಿ ಶಿಕ್ಷಕರ ನಿರಂತರ ಕೌಶಲ ಅಭವೃಧ್ಧಿಗಾಗಿ 
ಭಾರತದ ವಿವಿಧ ಪ್ರದೇಶಗಳಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಿಂದ ಸಂಯೋಜತಗೊಂಡಿರುವವುಗಳಾಗಿವೆ. 

2. ಇದೊಂದು, ಉತ್ತಮ ಫಸಆಗಾಗಿ ಪ್ರಾರ್ಥಿಸುತ್ತಾ ಜೀ ಜತ್ತನೆಯನ್ನು ಸಂಭ್ರಮಿಸುವ ತಮಿಳುನಾಡಿನ ಹಬ್ಬವಾಗಿದೆ. 


ಸಲೆ ಸೆಲ್ಪಮ್‌ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಪುದುಚೆರಿ ಜಲ್ಲಾ ಸಂಸ್ಥೆಯಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಸರ್ಕಾರಿ 
ಶಾಲಾ ಶಿಕ್ಷಕರ ಸಾಮರ್ಥ್ಯ ವೃಧ್ಧಿ ಕಾರ್ಯಕ್ರಮದಲ್ತಿ ತೊಡಗಿಕೊಂಡಿದ್ದಾರೆ. ಎಸ್‌ಎಸ್‌ಎ ವೇದಿಕೆಯಲ್ಲ ಬಹು ನಿಕಟ 
ಕಾರ್ಯಕರ್ತರಾಗಿದ್ದಾರೆ ಮತ್ತು ತಮಿಳುನಾಡು ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿದ್ದಾರೆ. ಅವರನ್ನು 


salai.selvam @azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಶಂಕರ್‌ ಕೆ ಅವರು ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಪುದುಚೆರಿ ಜಲ್ಲಾ ಸಂಸ್ಥೆಯಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ನೂತನ 
ಮೌಲ್ಯಮಾಪನ ಆವಿಷ್ಣಾರಗಳು ಮತ್ತು ಅರ್ಥಪೂರ್ಣ ಭಾಷಾ ಬೋಧನೆಯಲ ಆಸಕ್ತರಾಗಿದ್ದಾರೆ. ಅವರನ್ನು 


shankar.k@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಕೇಶವಚಂದ್ರ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


